ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಪಿಎಂಸಿಗಳ ಕಾರ್ಯನಿರ್ವಹಣೆ ಜಮೀನು ಮತ್ತು ಆಸ್ತಿಗಳ 
ಬಗ್ಗೆ 


ಶ್ರೀ ಅಲ್ಲಂ ವೀರಭದ್ರಪ್ಪ (ವಿಧಾನಸಭೆಯಿಂದ ಚುನಾಯಿತರಾದವರು) - 
17 (260) ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ರಾಜ್ಯದಲ್ಲಿ ಒಟ್ಟಿ ಎಷ್ಟು ಎ.ಪಿ.ಎಂ.ಸಿ. ಮಾರುಕಟ್ಟೆಗಳಿವೆ ; ಎಷ್ಟು ಎ.ಪಿ.ಎಂ.ಸಿ.ಗಳು ಸ್ವಂತ ಆರ್ಥಿಕ 
ಶಕ್ತಿಯಿಂದ ಕಾರ್ಯನಿರ್ವಹಿಸುತ್ತಿವೆ ; (ವಿವರ ನೀಡುವುದು) 


(ಆ) ಸರ್ಕಾರದ ನೆರವಿನಿಂದ ನಡೆಯುತ್ತಿರುವ ಎ.ಪಿ.ಎಂ.ಸಿ.ಗಳು ಯಾವುವು ; (ಬಿವರ ನೀಡುವುದು) 


(ಇ) ರಾಜ್ಯದ ಎ.ಪಿ.ಎಂ.ಸಿ.ಗಳ ಬಳಿ ಇರುವ ಆಸ್ತಿಗಳ ಪ್ರಮಾಣವೆಷ್ಟು ; (ಎ.ಪಿ.ಎಂ.ಸಿ. ವಾರು ವಿವರ 
ನೀಡುವುದು) 


(ಈ) ಎ.ಪಿ.ಎಂ೦.ಸಿ.ಗಳ ಬಳಿ ಎಷ್ಟು ಎಕರೆ ಭೂಮಿ ಇದೆ; (ಎ.ಪಿ.ಎಂ.ಸಿ. ವಾರು ವಿವರ ನೀಡುವುದು) 


(ಉ) ಈ ಜಮೀನುಗಳ ಮಾರುಕಟ್ಟೆ ಬೆಲೆ ಎಷ್ಟು ? (ಎ.ಪಿ.ಎಂ.ಸಿ.ವಾರು ವಿವರ ನೀಡುವುದು) 


